ಕರ್ನಾಟಕ ಸರಕಾರ 


ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ, 
ಮಂಗಳೂರು 


ಪ್ರಶಸ್ತಿ ಪ್ರದಾನ ಸಮಾರಂಭ 
ಮತ್ತು 
ಕೊಂಕಣಿ ಅಕಾಡೆಮಿಯ ಕಾರ್ಯ ಯೋಜನೆಗಳು 


28-12-1997 


ಅಧ್ಯಕ್ಷರ ಮಾತುಗಳು 
ಕರ್ನಾಟಕ ಅಕಾಡೆಮಿ ಮಂಗಳೂರು 


ಕರ್ನಾಟಕ ರಾಜ್ಯದ ಘನ ಸರ್ಕಾರವು ರಾಜ್ಯದಲ್ಲಿ ವಾಸವಾಗಿರುವ ಕೊಂಕಣಿ ಮಾತೃ 
ಭಾಷೆಯ 25 ಲಕ್ಷಕ್ಕೂ ಮಿಕ್ಕಿರುವ ಕೊಂಕಣಿಗರು, ತಮ್ಮ ಪ್ರಾಚೀನ ಭಾಷೆ, ಸಾಹಿತ್ಯ, ಸಂಸ್ಕೃತಿ, 
ಕಲೆ, ಜಾನಪದಗಳ ಅಭಿವೃದ್ಧಿ ಮತ್ತು ಉದ್ದೀಪನಗೊಳಿಸಲು ಅನುಕೂಲವಾಗುವುದಕ್ಕಾಗಿ 
1994ರಲ್ಲಿ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪಿಸಿ ಕೊಂಕಣಿ ಭಾಷಿಕರಿಗೆ 
ಮಹೋಪಕಾರ ಮಾಡಿದೆ. ಕೊಂಕಣಿ ಸಾಹಿತ್ಯ ಅಕಾಡೆಮಿಯಲ್ಲಿ ಅಧ್ಯಕ್ಷರು ಹಾಗೂ 11 ಜನ 
ಸದಸ್ಮರು ಹಾಗೂ ಈರ್ವರು ಅಕಾಡೆಮಿ ನಾಮಕರಣ ಮಾಡಿದ ಸದಸ್ಯರು ಇರುವರು. 


ಕೊಂಕಣಿ ಭಾಷೆಗೆ 1976ರಲ್ಲಿ ನವದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ BA, 
ಕೊಂಕಣಿಗಳ ಕುಳಾರ (ತವರು ಮನೆ) ಗೋವಾದಲ್ಲಿ 1987ರಲ್ಲಿ ಸರ್ಕಾರದಿಂದ ರಾಜ್ಯಭಾಷೆ 


| ಎಂದು ಅಧಿಕೃತವಾಗಿದ್ದು 1992ರಲ್ಲಿ ಭಾರತ ದೇಶದ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ 


ಸೇರ್ಪಡೆಯಾಗಿ ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದು ಎಂದು ಕೇಂದ್ರ ಸರ್ಕಾರದಿಂದ ಘೋಷಣೆ ಹಾಗೂ 
1995ರಲ್ಲಿ ಮಂಗಳೂರಿನಲ್ಲಿ ಯಶಸ್ವಿಯಾಗಿ ಜರುಗಿದ ಪ್ರಥಮ ವಿಶ್ವ ಕೊಂಕಣಿ ಸಮ್ಮೇಳನ 
ಇವುಗಳಿಂದ ಕೊಂಕಣಿ ಭಾಷಿಗರಲ್ಲಿ ತಮ್ಮ ಮಾತೃಭಾಷೆ ಮತ್ತು ಸಂಸ್ಕೃತಿಯ ಕುರಿತಾಗಿ, ಸಾಹಿತ್ಯ, 
ಸಂಗೀತ, ಕಲೆಗಳು, ಜಾನಪದಗಳ ಕುರಿತಾಗಿ ತಿಳಿವಳಿಕೆ ಅಭಿಮಾನಗಳುಂಟಾಗಿ ಸಾಹಿತ್ಯ 
ಗೋಷ್ಠಿಗಳು, ಕಾರ್ಯಗಾರಗಳು, ಸಾಂಸ್ಕೃತಿಕ ಜಾನಪದ ಕಲಾತ್ಮಕ ಕಾರ್ಯಕ್ರಮಗಳ ಬಗ್ಗೆ 
ಹೊಸದಾದ ಪ್ರಜ್ನೆ ಮೂಡಿಬಂದಿರುತ್ತದೆ. ಈ ಹಂತದಲ್ಲಿ ಕೊಂಕಣಿ ಅಕಾಡೆಮಿಯ ಜವಾಬ್ದಾರಿ 
ಹೆಚ್ಚಿದೆ. ಈ ಜವಾಬ್ದಾರಿಯನ್ನು ಹೊತ್ತು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ - ಬೆಳಗಾವಿ, 


' ಧಾರವಾಡ, ಹುಬ್ಬಳ್ಳಿ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದ.ಕ., ಮೈಸೂರು, ಬೆಂಗಳೂರು 


ಹಾಗೂ ಹೊರರಾಜ್ಯಗಳಲ್ಲಿ ಕೊಂಕಣಿ ಜನರ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆಗಳ 
ಆಕಾಂಕ್ಷೆಗಳನ್ನು ಪೂರೈಸುವಲ್ಲಿ ಕೊಂಕಣಿ ಅಕಾಡೆಮಿ ನೇರವಾಗಿ ಅಥವಾ ಅನುದಾನಗಳನ್ನು ನೀಡಿ 
ಪ್ರೋತ್ಸಾಹಿಸುತ್ತಲಿದೆ. (ವಿವರಗಳನ್ನು ಬೇರೆಡೆ ತಿಳಿಸಿದೆ) 


ಈ ಎಲ್ಲಾ ಕಾರ್ಯಗಳಲ್ಲಿ ನಮಗೆ ಕರ್ನಾಟಕ ಸರ್ಕಾರದ ಮುಖ್ಯವಾಗಿ ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ವರಿಷ್ಠರಿಂದ ಹಾಗೂ ನಿರ್ದೇಶನಾಲಯದಿಂದ ಉತ್ತಮ ಸಹಾಯ, ಸಹಕಾರ, 
ಮಾರ್ಗದರ್ಶನಗಳು ಅನೂಚಾನವಾಗಿ ಲಭಿಸುತ್ತಲೇ ಇವೆ. ಅವರಿಗೆ ನಾವು ಯಣಿಗಳು. 


ಅಲ್ಲದೆ ಕೊಂಕಣಿ ಅಕಾಡೆಮಿಯ ಯೋಜನೆಗಳನ್ನು ರೂಪಿಸುವಲ್ಲಿ ನಿರ್ಧಾರಗಳನ್ನು 
ಕೈಗೊಳ್ಳುವಲ್ಲಿ ಮತ್ತು ಯೋಜನೆಗಳನ್ನು ಕಾರ್ಯರೂಪಕ್ಕಿಳಿಸುವುದರಲ್ಲಿಯೂ ಅಕಾಡೆಮಿಯ 
ಗೌರವಾನ್ವಿತ ಸದಸ್ಕರ, ರಿಜಾಸ್ಟಾರ್‌, ಅಧೀಕ್ಷಕರ ಮತ್ತು ಸಿಬ್ಬಂದಿಗಳ ಸಹಕಾರವು ನನಗೆ 
ನಿರಂತರವಾಗಿ ದೊರೆಯುತ್ತಿರುವುದನ್ನು ನಾನು ಇಲ್ಲಿ ನೆನಪಿಸಲೇ ಬೇಕಾಗುತ್ತದೆ. 


ದೇವು ಬರೆಂ ಕೊರೊ 


ಮಂಗಳೂರು ಬಸ್ತಿ ವಾಮನ್‌ ಶೆಣೈ 
ದಿನಾಂಕ : 15-12-97 ಅಧ್ಯಕ್ಷ 


ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ 
ಹಿಂದಿನ ಮತ್ತು ಇಂದಿನ ಪದಾಧಿಕಾರಿಗಳು 


ವಿ.ಜೆ.ಪಿ. ಸಲ್ನಾನ 
ಮೊದಲನೇ ಅಧ್ಯಕ್ಷರು 


ಬಸ್ತಿ ವಾಮನ್‌ ಶೆಣೈ 
ಮೂರನೇ ಅಧ್ಯಕ್ಸರು 


ಎಂ.ಎಸ್‌. ಚಂದ್ರಪ್ಪ 
ಜಿಸ್ಟಾರ್‌ 


ಬಿ.ವಿ. ಬಾಳಿಗಾ 
ಎರಡನೇ ಅಧ್ಯಕ್ಷರು 


ಹೆಚ್‌.ಸಿ. ರಂಗಪ್ಪ 
ಅಧೀಕ್ಷಕರು 


"ಕೊಂಕಣಿ ಸಾಹಿತ್ಯ' 


ಶ್ರೀ ಎಡ್ವಿನ್‌ ಜೋಸೆಫ್‌ ಫ್ರಾನ್ಸಿಸ್‌ ಡಿಸೋಜಾ 


ಜನನ : 14-6-1948 ಮಂಗಳೂರು 
ವಿದ್ಯಾಭ್ಯಾಸ : ಸಂತ ಅಲೋಸಿಯಸ್‌ ಕಾಲೇಜಿನಲ್ಲಿ ಬಿ.ಕಾಂ. 


ತನ್ನ 11ನೇ ವಯಸ್ಸಿನಿಂದ ಶಾಲಾ ಕಾಲೇಜು 
ದಿನಗಳಲ್ಲಿಯೇ ತನ್ನ ಬರಹಗಳನ್ನು ಪ್ರಾರಂಭಿಸಿದರು. ಈ 
1964ರಲ್ಲಿ ಇವರ ಪ್ರಥಮ ಸಣ್ಣ ಕಥೆ "ಪಯ್ಣಾರಿ' ಪತ್ರಿಕೆಯಲ್ಲಿ Be, 1967ರಲ್ಲಿ 
ರುಲೊ ಪತ್ರಿಕೆಯಲ್ಲಿ ಪ್ರಥಮ ಕಾದಂಬರಿ ಧಾರವಾಹಿಯಾಗಿ ಪ್ರಕಟವಾಯಿತು. ಬಳಿಕ 
30ಕ್ಕಿಂತಲೂ ಅಧಿಕ ಕಥೆ ಕಾದಂಬರಿ ಪುಸ್ತಕಗಳು ಪ್ರಕಟಣೆಯಾಗಿ ಕೊಂಕಣಿ “ಕಾದಂಬರಿಗಳ 
ಸರದಾರ' ಎಂದು ಪ್ರಖ್ಯಾತರಾದರು. ಇವರ 100ಕ್ಕೂ ಹೆಚ್ಚಿನ ಸಣ್ಣ ಕಥೆ, ಪ್ರಬಂಧ, ಕವಿತೆಗಳು 
ಪತ್ರಿಕೆಗಳಲ್ಲಿ ಬಂದಿವೆ. ಇವರ ಇಂಗ್ಲಿಷ್‌ ಕತೆಗಳು ಕುವೈತ್‌ ಟೈಮ್ಸ್‌ ಅರಬ್‌ ಟೈಮ್ಸ್‌, ಬೆಂಗಳೂರಿನ 
ಡೆಕ್ಕನ್‌ ಹೆರಾಲ್ಡ್‌, ಇಂಡಿಯನ್‌ ಎಕ್ಸ್‌ಪ್ರೆಸ್‌ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ರಾಕ್ಲೋ ಪತ್ರಿಕೆಯ 
ಸಾಹಿತ್ಯ ವಿಭಾಗದ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಂತ ಅಲೋಶಿಯಸ್‌ ಕಾಲೇಜ್‌ ಕೊಂಕಣಿ 
ಸಂಸ್ಥೆಯ "ಅಮರ್‌ ಕೊಂಕಣಿ' ಅರ್ಧ ವಾರ್ಷಿಕ ಪತ್ರಿಕೆಯ ಸಂಪಾದಕರಾಗಿರುತ್ತಾರೆ. ಮಧ್ಯಪ್ರಾಚ್ಮ, 
ಯುರೋಪ್‌ ಖಂಡ, ದಕ್ಷಿಣ ಏಷ್ಕಾ ದೇಶಗಳನ್ನು ಸಂದರ್ಶಿಸಿ ಪಡೆದ ಅನುಭವಗಳಿಂದ ಜನರ 
ಜನಜೀವನವನ್ನು ಪ್ರತಿಬಿಂಬಿಸುವ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. 


ಕಾರವಾರದಲ್ಲಿ 1992ರಲ್ಲಿ ಜರುಗಿದ 11ನೇ ಅಖಿಲ ಭಾರತ ಕೊಂಕಣಿ ಸಾಹಿತ್ಯ 
ಸಮ್ಮೆಳನದ ಅಧ್ಯಕ್ಷರಾಗಿದ್ದರು. ಕೊಂಕಣಿ ಭಾಷಾ ಮಂಡಳ್‌ (ರಿ) ಕರ್ನಾಟಕ ಇದರ 
ಕಾರ್ಯದರ್ಶಿಯಾಗಿರುತ್ತಾರೆ. 


ಪಡೆದ ಪ್ರಶಸ್ತಿಗಳು 
1973 - ಗೋವಾದ ಕೊಂಕಣಿ ಭಾಷಾ ಮಂಡಳ ಪ್ರಶಸ್ತಿ 
1988 - ದಿ. ಲೂಯಿಸ್‌ ಮಾಸ್ಕರೆನಸ್‌ ಪ್ರತಿಷ್ಠಾನ ಪ್ರಶಸ್ತಿ 
1092 - ಡಾ ಟಿ.ಎಂ.ಎ.ಪೈ ಪ್ರಶಸ್ತಿ 
1993 - ಗೋವಾ ಕೊಂಕಣಿ ಭಾಷಾ ಮಂಡಳಿ ಪ್ರಶಸ್ತಿ 
1994 - ದಿ. ಲೂಯಿಸ್‌ ಮಾಸ್ಕರೆನಸ್‌ ಪ್ರತಿಷ್ಠಾನ ಪ್ರಶಸ್ತಿ 


ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ಕೊಂಕಣಿ ಭಾಷೆಯಲ್ಲಿ ಜರುಗುತ್ತಿರುವ ಸಾಹಿತ್ಯ 
ಕಾರ್ಯಗಾರಗಳಿಗೆ ಇವರು ಸಂಪನ್ಮೂಲ ವ್ಯಕ್ತಿಯಾಗಿ ಆಹ್ವಾನಿತರಾಗುತ್ತಾರೆ. 
ಶ್ರೀಯುತರು ಕೊಂಕಣಿ ಭಾಷೆಯಲ್ಲಿ ಸಾಹಿತ್ಯವನ್ನು ಅಳವಡಿಸಿಕೊಂಡು ಅನೇಕ 
ಪುಸ್ತಕಗಳನ್ನು ಬರೆದಿರುವರು. ಇವರಿಗೆ ಸಾಹಿತ್ಯಕ್ಕಾಗಿ ಸಲ್ಲಿಸಿದ ಅಮೋಘ ಸೇವೆಯನ್ನು ಗುರುತಿಸಿ 
ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 
* * 


7 


, 


"ಸಂಗೀತ ಕ್ಷೇತ್ರ 


ಹೆಸರು : ಶ್ರಿಮತಿ ವಸಂತಿ ಆರ್‌ ನಾಯಕ್‌ 

ಜನನ : 7-7-1944 

ಶಿಕ್ಷಣ : ಬಿ.ಎ. (ಹಿಂದಿ) ಹಿಂದೂಸ್ತಾನಿ ಶಾಸ್ತ್ರೀಯ 
ಸಂಗೀತದಲ್ಲಿ ವಿದ್ವತ್‌ 


ಭಾರತದ ಹೆಸರಾಂತ ಹಿಂದೂಸ್ತಾನಿ ಖ್ಯಾತ ಗಾಯಕಿ Ze /4 
ಶ್ರೀಮತಿ ಕೌಶಲ್ಯ ಡಿ. ಮಂಜೇಶ್ವರರವರ ಶಿಷ್ಕೆಯಾಗಿರುವ ಶ್ರೀಮತಿ ವಸಂತಿ ಆರ್‌ ನಾಯಕ್‌ 
ಮಂಗಳೂರು ಇವರು ಬಾಲ್ಯದಿಂದಲೇ ಸಂಗೀತದಲ್ಲಿ ಅಭಿರುಚಿ ಬೆಳಸಿಕೊಂಡು ಬಂದವರು. 
ಕೊಂಕಣಿ ಕನ್ನಡ, ಹಿಂದಿ ಭಾಷೆಗಳಲ್ಲಿ ಸ್ವತಃ ಕವಿ, ರಾಫ್‌ ಸಂಯೋಜಕಿಯಾಗಿದ್ದು ಆಕಾಶವಾಣಿ 
ದೂರದರ್ಶನಗಳಲ್ಲಿ ಹಾಗೂ ದೇಶದ ಹಲವೆಡೆಗಳಲ್ಲಿ ಕೊಂಕಣಿ ಸಂಗೀತ ಕಾರ್ಯಕ್ರಮಗಳನ್ನು 
ನೀಡಿರುತ್ತಾರೆ. ಮಂಗಳೂರು ಆಕಾಶವಾಣಿಯ ಮಾನ್ಕತೆ ಪಡೆದ ಕವಿಗಳು ಆಗಿರುತ್ತಾರೆ. ಅಲ್ಲದೆ 
ಯುವ ಪೀಳಿಗೆಯವರಿಗೆ ಸಂಗೀತ ಕಲಿಸುತ್ತಲಿದ್ದು, ಅಪಾರ ಶಿಷ್ಕಾ ವರ್ಗದವರನ್ನು ಪಡೆದಿರುತ್ತಾರೆ. 
ಇವರಿಗೆ ಶ್ರೀ ಗೋಕರ್ಣ ಮಠಾಧೀಶ ಶ್ರೀ ವಿದ್ಯಾಧಿರಾಜ ತೀರ್ಥ ಸ್ವಾಮಿಗಳವರಿಂದ ಗಾನಶ್ರೀ 
ಬಿರುದು ಲಭಿಸಿದೆ. ವಿಶ್ವಕೊಂಕಣಿ ಸಮ್ಮೇಳನದಲ್ಲಿ ಇವರಿಂದ ಕೊಂಕಣಿ ಸುಗಮ ಸಂಗೀತ 
ಕಾರ್ಯಕ್ರಮ ಜರುಗಿತ್ತು. 


ಇವರ ಪತಿ de ಪಾಂಗಳ ರಾಮಕೃಷ್ಣ ನಾಯಕ್‌ ಇವರಿಂದ ನಿರಂತರ ಪ್ರೊತ್ಸಾಹ 
ಸಿಗುತ್ತಲಿದೆ. ಇವರ ಕೊಂಕಣಿ ಸಂಗೀತದ ವ್ಯಾಸಗಾನ, ಸುಗಂಧ ಗೀತಗುಚ್ಛ ಕ್ಕಾಸೆಟ್‌ಗಳು 
ಜನಪ್ರಿಯವಾಗಿವೆ. 


ಶ್ರೀಮತಿ ವಸಂತಿ ಆರ್‌ ನಾಯಕ್‌ರವರು ಕೊಂಕಣಿ ಭಾಷೆಯನ್ನು ಅಳವಡಿಸಿಕೊಂಡು 


ಸಂಗೀತ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಶ್ಲಾಘಸಿ ಪ್ರಶಸ್ತಿಯನ್ನು ನೀಡುತ್ತಿದೆ. 


4 
P 


DI 


"ನಾಟಕ ಕ್ಲೇತ್ರ'' 


ಜಾನ್‌ ಬಾಸಿಲ್‌ ರಸ್ಕಿಇ 
ಜನನ : 26-2-1919, ಕಂಕನಾಡಿ, ಮಂಗಳೂರು 
ವಿದ್ಯಾಭ್ಯಾಸ : ಸಂತ ಜೋಸೆಫರ ಪ್ರಾಥಮಿಕ ವಿದ್ಯಾಶಾಲೆ, 
: ಕಂಕನಾಡಿ, 
ಸಂತ ಸೆಬೆಸ್ಟಿಯಾನ್‌ ಮಾಧ್ಯಮಿಕ 
ವಿದ್ಯಾಶಾಲೆ, ಬೆಂದೂರ್‌ 


ಸಣ್ಣ ಪ್ರಾಯದಿಂದಲೇ ಕೊಂಕಣಿ ಸಂಗೀತ ಮತ್ತು ನಾಟಕಗಳಲ್ಲಿ ಆಸ್ಥೆ ಮತ್ತು ಇವರು 
ಶಾಲಾ ವಿದ್ಯಾರ್ಥಿಗಳಿಗಾಗಿ ಎರಡು ನಾಟಕಗಳನ್ನು ಶಾಲಾ ಮಕ್ಕಳಿಗಾಗಿ ಬರೆದು ನಿರ್ದೇಶಿಸಿದರು. 


1943ರಲ್ಲಿ ಮಂಗಳೂರಿನಲ್ಲಿ ಕೊಂಕಣಿ ನಾಟಕ ಸಭಾ ಸಂಸ್ಥೆ ಪ್ರಾರಂಭವಾದಾಗ ಸ್ಥಾಪಕ 
ಸದಸ್ಮರಾಗಿ ನೊಂದಾಯಿಸಲ್ಪಟ್ಟರು. ಮತ್ತು ಈಗಲೂ ಸದಸ್ಯರಾಗಿ ಮುಂದುವರಿಯುತ್ತಲಿದ್ದು, 
ಕೊಂಕಣಿ ನಾಟಕಗಳ ಬೆಳವಣಿಗೆಗಾಗಿ ದುಡಿಯುತ್ತಲಿದ್ದಾರೆ. ಇವರು ಸ್ವತಃ ಬರೆದು ನಿರ್ದೇಶಿಸಲ್ಪಟ್ಟ 
“ಇಷ್ಟಾಗತ್‌' "ಅಪುಬಾಯೆಚೆಂ ಕಾಜಾರ್‌' "ಮೆರ್ಶೊಟಿ ಸೊಸಾಯ್‌' ಮತ್ತು "ಚೊರಣಾಂಚೆ 
won, ಪ್ರಖ್ಯಾತವಾಗಿವೆ. ಇಷ್ಟಾಗತ್‌ ನಾಟಕ ಮುಂದೆ ಕೊಂಕಣಿ ನಾಟಕ ಸಭದವರಿಂದ 
ಪ್ರಕಾಶನಗೊಂಡಿದೆ. ಇವರ ಪ್ರಖ್ಯಾತ “$3, ಕಾಂಪೌಂಡರ್‌' ನಗೆನಾಟಕ ಹಾಗೂ ಇತರ 
ನಾಟಕಗಳು ಮಂಗಳೂರಿನಲ್ಲಿ ಮಾತ್ರವಲ್ಲದೆ ಬಂಟ್ವಾಳ್‌, ಲೊರೆಟ್ಟೊ, ಪುತ್ತೂರು ಬೆಳ್ತಂಗಡಿ, 
ಕಿನ್ನಿಗೋಳಿ ಕಲ್ಮಾಣಪುರ ಮತ್ತು ಉಡುಪಿ ಇತ್ಕಾದಿ ಊರುಗಳಲ್ಲಿ ಪ್ರದರ್ಶಿಸಲ್ಪಟ್ಟಿದೆ. 


ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಕಳೆದ 35 ವರ್ಷಗಳಿಂದ "ಛದ್ಮ ವೇಶ' ಸ್ಪರ್ಧೆ 
ಕೊಂಕಣಿ ಭಾಷಣ ಸ್ಪರ್ಧೆಗಳನ್ನು, ಸಂಗೀತ ಸ್ಪರ್ಧೆಗಳನ್ನು ಶ್ರೀ ಜೆ.ಬಿ. ರಸ್ಕೀಣ ಮಂಗಳೂರಿನಲ್ಲಿ 
ಸಂಘಟಿಸುತ್ತಲಿದ್ದಾರೆ. ನಾಟಕ ಕ್ಷೇತ್ರದಲ್ಲಿ ಅವರ ಅನುಪಮ ಸೇವೆಯನ್ನು ಗುರುತಿಸಿ ಕೊಂಕಣಿ 
ನಾಟಕ ಸಭಾದ “ve, ಹಬ್ಬ' ಸಮಾರಂಭದಲ್ಲಿ ಶ್ರೀ ಜೆ.ಬಿ. ಆರ್‌ರವರನ್ನು ಬಂಗಾರದ 
ಪದಕವನ್ನಿತ್ತು ಸನ್ಮಾನಿಸಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿಯೂ ಇವರ ನಾಟಕಗಳು, 
ಭಾಷಣಗಳು ಜಾನಪದ ಗೀತೆಗಳು ಪ್ರಸಾರವಾಗಿವೆ. ಕೊಂಕಣಿ ನಾಟಕ $300 ಇವರ 
ಸೇವೆಯನ್ನು ಪರಿಗಣಿಸಿ ಕೊಂಕಣಿ ಅಕಾಡೆಮಿಯು 1997-98ರ ಪ್ರಶಸ್ತಿಯನ್ನು ಪ್ರದಾನ 


ಮಾಡುತ್ತಿದೆ. 


AX 


“ಕೊಂಕಣ ಜಾನಪದ' 


ವಿಶ್ವನಾಥ ಶೇಟ್‌ 
ಹಾರ್ಸಿಕಟ್ಟೆ, ಸಿದ್ಧಾ ಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ 
ಜನನ ; 1-12-1950 ಕಟ್ಟೆಕ್ಕೆ ಹಳ್ಳಿಯಲ್ಲಿ 
ತಂದೆ ; ಸುಬ್ರಾಯ ಶೇಟ್‌ 
ತಾಯಿ : mara ಸುಬ್ರಾಯ ಶೇಟ್‌ 
ದ್ಯಾಭ್ಯಾಸ : 8ನೇ ವರ್ಷ ಅಶೌಕ ಪ್ರೌಡಶಾಲೆ, 
ಹಾರ್ಸಿಕಟ್ಟೆ 


ಯಕ್ಷಗಾನ ಪ್ರವೇಶ : ಗುರುಗಳು ಮಂಜುನಾಥ ಭಟ್‌ ಸಿರಳಗಿ ಮತ್ತು ರಾಜ್ಯ ಪ್ರಶಸ್ತಿ ವಿಜೇತ 
ಮಂಜುನಾಥ ಭಾಗವತರು. 


1970ರಿಂದ ಯಕ್ಷಗಾನ ಜಾನಪದ ಕಲೆಯಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡು 
ಇವರು ತಾಳಮದ್ದಳೆ, ಅರ್ಥಧಾರಿಯಾಗಿದ್ದರು. ಪುರಾಣ ಹಾಗೂ ಪುರಾಣ ಕಥೆಗಳ ನಿರಂತರ 
ಅಧ್ಯಯನ ಇವರ ಹವ್ಮಾಸವಾಯಿತು. ಪುರಾಣ ಕಥೆಗಳ ಪಾತ್ರಧಾರಿಗಳಿಗೆ ಅಗತ್ಯವಾದ ಅಭರಣ 
ಭೂಷಣಗಳನ್ನು ಬಡಗುತಿಟ್ಟಿನ ಯಕ್ಷಗಾನ ಪರಂಪರೆಗೆ ಅನುಗುಣವಾಗಿ ಪೂರೈಸುವ ಕಾರ್ಯವನ್ನು 
ಕೂಡ ಕೈಗೊಂಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಸರು ಗಳಿಸಿದರು. 1982ರಲ್ಲಿ ಅಖಿಲ ಭಾರತ 
5ರನೇ ಕನ್ನಡ ಸಾಹಿತ್ಮ ಪರಿಷತ್ತಿನಿಂದ ಪ್ರಥಮ ಬಹುಮಾನ ಗಳಿಸಿರುವರು. 


ಇವರ ತಂಡವು 1987ರಿಂದ ದಿಲ್ಲಿ, ಮುಂಬೈ, ಮದ್ರಾಸ್‌, ಹೈದ್ರಾಬ್ರಾದ್‌ 
ಮುಂತಾದೆಡೆಗಳಲ್ಲಿ ಯಕ್ಷಗಾನ ಬಯಲಾಟ ಪ್ರದರ್ಶನ ನೀಡಿದೆ. 
1990ರಲ್ಲಿ ಕೊಂಕಣಿ ಯಕ್ಷಗಾನ ತರಬೇತಿ ಕೇಂದ್ರ ಸ್ವಾಪನೆ 


1992ರಲ್ಲಿ ಬಡಗುತ್ತಿಟ್ಟಿನ ಯಕ್ಸಗಾನ ಕಾರ್ಯಕ್ರಮಗಳಿಗೆ ಆಭರಣ, ವೇಷಭೂಷಣಗಳ 
ತಯಾರಿಕೆಯಲ್ಲಿ ಪ್ರಮಾಣಬದ್ಧತೆ ಹೇಗಿರಬೇಕೆಂಬ ವಿಷಯದಲ್ಲಿ ಸೂತ್ರ ಗ್ರಂಥ ಹಾಗೂ ಮುಖ 
ವರ್ಣಿಕ್ಕೆ ಬೆಳಕು ಬಣ್ಣಗಳ ಕುರಿತಾದ ಗ್ರಂಥ ರಚನೆ. 


ಪ್ರಥಮ ವಿಶ್ವಕೊಂಕಣಿ ಸಮ್ಮೆಳನದಲ್ಫಿ ಕೊಂಕಣಿ ಯಕ್ಷಗಾನ ಕಾರ್ಯಕ್ರಮ ಹಾಗೂ 
ಆಭರಣಗಳ ಪ್ರದರ್ಶನ ಗೋವ, ಧಾರವಾಡ, ಆಕಾಶವಾಣಿಗಳಲ್ಲಿ ಕೊಂಕಣಿ ಯಕ್ಷಗಾನ 
ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. 

ಜಾನಪದ ಮತ್ತು ಯಕ್ಷಗಾನ ಕಲೆಯಲ್ಲಿ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿ ಕಲೆಯನ್ನು 
ಕರಗತ ಮಾಡಿಕೊಂಡಿರುವ ಶ್ರೀಯುತರೆಗ 97-98ನೇ ಸಾಲಿನ ಕೊಂಕಣಿ ಜಾನಪದ ಪ್ರಶಸ್ತಿಯನ್ನು 
ನೀಡಿ ಗೌರವಿಸಿದೆ. 


KK 


10 


"ಕೊಂಕಣಿ ಪತ್ರಿಕೋದ್ಯಮ' 


ಹೆಸರು : ಶ್ರೀ ಸಿರಿಲ್‌ ಜೆ. ವೇಗಸ್‌ ( ಸಿರಿವಂತ್‌) 
ಜನನ : 1940 9-6-1940 ಬಂಟ್ವಾಳ ತಾಲೂಕಿನ ವಿಟ್ಲ 


ಶಿಕ್ಷಣ : ವಿಟ್ಲ ಚರ್ಚ್‌ ಶಾಲೆ ಮಂಗಳೂರಿನ ಮಿಲಾಗ್ರಿಸ್‌ 
` ಸಂತ ಲೂಯಿಸ್‌ ಹೈಸ್ಕೂಲಿನಲ್ಲಿ 
ಎಸ್‌.ಎಸ್‌.ಎಲ್‌.ಸಿ. 


1. 1956 ರಿಂದ ಸಂತ ಆಗೋಸ್ತಿನ್‌ ಮೈನರ್‌ ಸೆಮಿನರಿಯಲ್ಲಿ ಹಿಂದಿ, ಇಂಗ್ಲಿಷ್‌, 
ಲ್ಯಾಟಿನ್‌ ಭಾಷೆಗಳ ವಿದ್ಯಾಜ್ಞಾನ. 


2. 1958ರಿಂದ 1961 ರಾಂಚಿಯ (ಬಿಹಾರ) ಸಂತ ಅಲ್ಟ್‌ರ್ಟ್‌ ಕಾಲೇಜಿನಲ್ಲಿ 
ತತ್ತ್ವಶಾಸ್ತ್ರದ ಅಧ್ಯಯನ. 


3. 1968ರಲ್ಲಿ ಮುಂಬೈಯ ಬ್ರಿಟೀಷ್‌ ಇನ್ಸ್‌ಟ್ಕೂಟ್‌ ಇವರಿಂದ ಸಣ್ಣ ಕಥೆ 
ಬರೆಯುವ ಕಲೆಯಲ್ಲಿ ಡಿಪ್ರೊಮಾ. 


4. 1980 ಮುಂಬಯಿಯ ಸಂತ ಕ್ಷೇವಿಯರ್‌ ಕಾಲೇಜ್‌ ಇವರಿಂದ 
ಪತ್ರಿಕೋದ್ಮಮದಲ್ಲಿ ಡಿಪ್ಲೊಮಾ. 


1962ರಿಂದ ಕೊಂಕಣಿ ಸಾಹಿತ್ಯ ಸೇವೆ ಆರಂಭಿಸಿದ ಇವರು ಮುಂಬೈಯ ವಿಶಾಲ ಕೊಂಕಣ, 
ರುಲೊ, ಮಿತ್ರ್‌ ಮತ್ತು ಮಂಗಳೂರಿನ ಅಮ್ಚಿ ಮಾಯ್‌, ಜೆಜುರಾಯ್‌, ರಾಕ್ಣೊ ಪತ್ರಿಕೆಗಳಲ್ಲಿ 
ಕ್ರಿಸ್ತದಾಸ್‌ ರೋಶನ್‌ ಸಿರಿವಂತ್‌ ಕಾವ್ಯನಾಮಗಳಲ್ಲಿ ಇವರ ಸಣ್ಣ ಕಥೆಗಳು ಅಂಕಣಗಳು 
ಲೇಖನಗಳು ಮತ್ತು ಭಾಷಾಂತರಗಳು ಪ್ರಕಟವಾದವು. 


1966 ಸಾಳಕ್‌ ಪ್ರಕಾಶನವನ್ನು ಸ್ಥಾಪಿಸಿ ಕಾಣಿಕ್‌ ಪತ್ರಿಕೆಯ ಸಂಪಾದಕರಾಗಿ 
ದುಡಿದಿರುವರು. ಮಮ ಶಕ್ತಿ ಕಮಲಾನಾಥ (ದೇವರು ನನ್ನ ಶಕ್ತಿ) ಎಂಬ ಧ್ಯೇಯ ವಾಕ್ಕವನ್ನು 
ಮುಂದಿಟ್ಟುಕೊಂಡು ಯುವಜನರ ಮೇಧಾಶಕ್ತಿ ಮತ್ತು ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿದರು. ಹಳೆಯ 
ಕೊಂಕಣಿ ಬರಹಗಾರರ ಪ್ರಮಾಣಭೂತ ಶೇಷ್ಠ ಸಾಹಿತ್ಯವನ್ನು ಇವರು ಕಡಿಮೆ ಬೆಲೆಯಲ್ಲಿ 
ದೊರಕುವಂತೆ ಪ್ರಕಟಿಸಿ ಯುವ ಪೀಳಿಗೆಗೆ ಪರಿಚಯಿಸಿ ಜನಪ್ರಿಯಗೊಳಿಸಿದರು. ಕಾದಂಬರಿ, ಸಣ್ಣ 
ಕಥೆಗಳು, ಭಾಷಾಂತರ ಜೀವನ ಚರಿತ್ರೆ, ನಾಟಕ, ಕವಿತಾ ಸಂಗ್ರಹ, ಲೈಂಗಿಕ ಶಿಕ್ಷಣ ಪ್ರತಿಗಳ 
ಪ್ರಕಟಗೊಳಿಸಿದ 1,48,000 ಪ್ರತಿಗಳು ಪ್ರಸಾರದಲ್ಲಿವೆ. 


ಸಿರಿಲ್‌ ಜೆ ವೇಗಸ್‌ರವರು ಪತ್ರಿಕೋದ್ಯಮಕ್ಕಾಗಿ ಸಲ್ಲಿಸಿರುವ ಅವಿರತ ಸೇವೆಯನ್ನು 
ಪರಿಗಣಿಸಿ ಈ ಪ್ರಶಸ್ತಿ ನೀಡಲು ಸಂತೋಷಿಸುತ್ತದೆ. 


11 


"ವಿಶೇಷ ಪ್ರಶಸ್ತಿ' 


ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 
ಶ್ರೀ. ಕೆ.ಎನ್‌. ರಾವ್‌ ದಾಂಡೇಲಿ 


ಜನನ : 3-2-1910 ಕುಂದಾಪುರ 
ಶಿಕ್ಷಣ : ಪ್ರಾಥಮಿಕ ಶಿಕ್ಷಣ ಕುಂದಾಪುರ, 
ಕಾಲೇಜು ಶಿಕ್ಷಣ ಮಂಗಳೂರು. 


ಸ್ವಾತಂತ್ರ್ಯ ಹೋರಾಟಗಾರರು ದೇಶಭಕ್ತ ಕಾರ್ನಾಡ 
ಸದಾಶಿವರಾಯರ ಸಂಗಡಿಗರ. ಮಹಾತ್ಮಾಗಾಂಧಿಯವರ ಅನುಯಾಯಿಯಾಗಿ ಉಪ್ಪಿವ 
ಸತ್ಕಾಗ್ರಹ ಕರನಿರಾಕರಣೆ ಚಳವಳಿ, ವೈಯಕ್ತಿಕ ಚಳವಳಿ, ಸ್ವದೇಶಿ ಚಳವಳಿಗಳಲ್ಲಿ 33,8 


o 
ಭಾಗವಹಿಸಿ ಮಂಗಳೂರು ಕಣ್ಣಾನೂರು, ಕುಂದಾಪುರ, ಉತ್ತರ ಕನ್ನಡದ ಶಿರಸಿ, ಸಿದ್ಧಾಪುರ 


> > 


ಹಿಂಡಲಗಾ ಜೈಲುಗಳಲ್ಲಿ ಒಟ್ಟಿಗೆ 4 ವರ್ಷ 10 ತಿಂಗಳು ಸೆರೆಮನೆವಾಸ ಅನುಭವಿಸಿರುವರು. 


1943ರಲ್ಲಿ ಸುಭಾಷ್‌ ಚಂದ್ರಭೋಸ್‌ ಇವರಿಂದ ವಿದೇಶಗಳಲ್ಲಿ ಸ್ವಾಪಿಸಲ್ಪಟ್ಟ ಇಂಡಿಯನ್‌ 
ನ್ಯಾಷನಲ್‌ ಆರ್ಮಿಯಲ್ಲಿ ಸೈನಿಕನಾಗಿ ಕ್ರಾಂತಿಕಾರಿಯಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾ 
ಸೇನಾನಿ. 


ಶ್ರೀ ರಾವ್‌ರವರು ಅಖಿಲ ಭಾರತ ಕೊಂಕಣಿ ಪರಿಷತ್ತಿನ ಪ್ರಥಮ ಅಧಿವೇಶನ 
ಕಾರವಾರದಲ್ಲಿ 1939ರಲ್ಲಿ ಜರುಗಿದಾಗ ಕಾರ್ಯಕರ್ತನಾಗಿ ದುಡಿದು ಅದರ ಬಳಿಕ ನಡೆದ ಎಲ್ಲಾ 
ಅಖಿಲ ಭಾರತ ಕೊಂಕಣಿ ಅಧಿವೇಶನಗಳಲ್ಲಿ ಭಾಗವಹಿಸಿರುತ್ತಾರೆ. ಇವರ ಹಲವಾರು ಕೊಂಕಣಿ 
ಕೃತಿಗಳು ಪ್ರಕಾಶಿತವಾಗಿವೆ. ಭಕ್ತ ಪುರಂದರದಾಸರ 1000 ಭಜನೆಗಳನ್ನು ಕೊಂಕಣಿಗೆ ಭಾಷಾಂತರ 
ಮಾಡಿದ್ದು ವಿವಿಧ ಕೊಂಕಣಿ ಪತ್ರಿಕೆಗಳಲ್ಲಿ ಪ್ರಕಾಶಿತವಾಗಿವೆ. 685 ಕೊಂಕಣಿ ಗಾದೆಗಳನ್ನು 
ಸಂಪಾದಿಸಿದ್ದಾರೆ. 


ಇವರ ಕೊಂಕಣಾಂತುಲಿ 33,09 (ಕೊಂಕಣಿಯಲ್ಲಿ ಸಸ್ಯಶಾಸ್ತ್ರ. 3000 ಪುಟಗಳು) 
ಅಚ್ಚಿನಲ್ಲಿವೆ. 


1983ರಲ್ಲಿ ಅಖಿಲ ಭಾರತ ಕೊಂಕಣಿ ಸಮ್ಮೆಳನ ಹುಬ್ಬಳ್ಳಿಯಲ್ಲಿಯಲ್ಲಿ ಜರುಗಿದಾಗ 


ಅಧ್ಯಕ್ಷರಾಗಿದ್ದರು. ಅಲ್ಲದೆ ಕರ್ನಾಟಕದ ಹಲವಾರು ಕಡೆ ಜರುಗಿದ ಕೊಂಕಣಿ ಭಾಷಾ 
ಸಮ್ಮೇಳನಗಳಲ್ಲಿ: ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. 


ಶ್ರೀಯುತರ ಕೊಂಕಣಿ ಭಾಷೆಯ ಸಾಹಿತ್ಯದ ವಿವಿಧ ಪ್ರಕಾರಗಳಿಗೆ ಮಾಡಿರುವ ಸೇವೆಯನ್ನು 
ಪ್ರಶಂಸಿಸಿ ಭಾರತ ಸ್ವಾತಂತ್ರೋತ್ಸವದ ಅಂಗವಾಗಿ ವಿಶೇಷ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 


12 


ಕರ್ನಾಟಕ ಕೊಂಕಣೆ ಸಾಹಿತ್ಯ ಅಕಾಡೆಮಿ ಯೋಜಿತ ಕಾರ್ಯಕ್ರಮಗಳ ವಿವರಗಳು 
1995-96ನೇ ಸಾಲಿನ ಪ್ರಶಸ್ತಿಗಳನ್ನು ಈ ಕೆಳಕಂಡ ಮಹನೀಯರುಗಳಿಗೆ ನೀಡಿದೆ. 


1 1 ಶ್ರೀ ಎ.ಟಿ.ಲೋಬೋ ಸಾಹಿತ್ಯ 
2. ಶ್ರೀ ಹೊಸಾಡ ಬಾಬುಟಿ ನಾಯಕ್‌ ನಾಟಕ 
3. ಶ್ರೀ ವಿಲ್ಫಿ ರೆಬಿಂಬಸ್‌ ಸಂಗೀತ 
4. `ಶ್ರೀ ಸಿ.ಸಿ.ಎ. ಪೈ ಜಾನಪದ 
5. ಶ್ರೀ ಅಬ್ದುಲ್‌ ರಹೀಮ್‌ ಇರ್ಸಾದ್‌ ಪತ್ರಿಕೋದ್ಯಮ 


2. 1996-97ನೇ ಸಾಲಿನ ಪ್ರಶಸ್ತಿಗಳನ್ನು ಈ ಕೆಳಕಂಡ ಮಹನೀಯರುಗಳಿಗೆ ನೀಡಿದೆ. 


1. ಶ್ರೀ ವಿ.ಜೆ.ಪಿ. ಸಲ್ಹಾನ (ಖಡಾಪ್‌) ಸಾಹಿತ್ಯ 

2. ಶ್ರೀ ಸಂತ ಭದ್ರಗಿರಿ ಅಚ್ಕುತ್‌ದಾಸ್‌ಜೀ ಜಾನಪದ 
y 3. ಶ್ರೀ ಅಲೆಗ್ಸಾಂಡರ್‌ ಎಫ್‌ ಡಿಸೋಜಾ ಪತ್ರಿಕೋದ್ಮಮ 
f 4. ಶ್ರೀಮತಿ ಅನುರಾಧ ಧಾರೇಶ್ವರ ಸಂಗೀತ 
| 5. ಶ್ರೀ ಬಾಲಕೃಷ್ಣ ಪೈ ನಾಟಕ 


3. 1997-98ನೇಸಾಲಿಗೆ ಪ್ರಶಸ್ತಿಗಳನ್ನು ಈ ಕೆಳಕಂಡ ಮಹನೀಯರುಗಳಿಗೆ ನೀಡಿದೆ. 


4. ಶ್ರೀ ಎಡ್ವಿನ್‌ ಜೆ.ಎಫ್‌. ಡಿಸೋಜಾ ಸಾಹಿತ್ಯ 

2. ಶ್ರೀ ಜೆ.ಬಿ. ರಾಸ್ಕೀಣ ನಾಟಕ 

3. ಶ್ರೀ ಸಿರಿಲ್‌ ಜೆ. ವೇಗಸ್‌ ಪತ್ರಿಕೋದ್ಯಮ 
4. ಶ್ರೀ ವಿಶ್ವನಾಥ ಶೇಟ್‌ ಜಾನಪದ 

5. ಶ್ರೀಮತಿ ವಸಂತಿ ಆರ್‌ ನಾಯಕ್‌ ಸಂಗೀತ 

6. ಶ್ರೀ ಕೆ.ಎನ್‌. ರಾವ್‌. ದಾಂಡೇಲಿ ವಿಶೇಷ ಪ್ರಶಸ್ತಿ 


4. ಕೊಂಕಣಿ ಸಾಹಿತ್ಯ ಬಗ್ಗೆ ನಡೆದ ಕಮ್ಮಟಗಳು 

1. ಬೆಳಗಾವಿಯಲ್ಲಿ ಕೊಂಕಣಿ ಭಾಷೆ, ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ನಡೆದ ಭಾಷಾ ಕಮ್ಮಟ 

(ಕೊಂಕಣಿಯಲ್ಲಿ ಜೆ.ಎಸ್‌. ಬಿ. ಜನಾಂಗದ ಬಗೆಗೆ) 
2. ಭಟ್ಕಳದಲ್ಲಿ ನವಾಯಿತ ಕೊಂಕಣಿ ಜನರ ಭಾಷೆ, ಕಲೆ, ಸಂಸ್ಕೃತಿ ಬಗ್ಗೆ ಕಮ್ಮಟ 
3. ಯಲ್ಲಾಪುರದಲ್ಲಿ ಸಿದ್ಧಿ ಕೊಂಕಣಿ ಜನಾಂಗದವರ ವಾರ್ಷಿಕ ವರ್ಷದ ಅಂಗವಾಗಿ 
ಏರ್ಪಡಿಸಿದ್ದ ಜನಾಂಗೀಯ ಮೇಳ 

- ಶಿರಸಿಯಲ್ಲಿ ದೈವಜ್ಞ ಸಮಾಜದವರಿಂದ ಸಾಹಿತ್ಮ ಸಾಂಸ್ಕೃತಿಕ ಸಮ್ಮೇಳನ 
ಕಾರವಾರದಲ್ಲಿ ಶೈಕ್ಟಣಿಕ ಕ್ಷೇತ್ರದಲ್ಲಿ ಕೊಂಕಣಿಯ ಬಳಕೆ ಬಗ್ಗೆ ಎರಡು ದಿನದ ಕಮ್ಮಟ 
ಕುಮಟಾದಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮತ್ತು ಗೋಷ್ಠಿ 
ಬೆಂಗಳೂರಿನಲ್ಲಿ ನಾಲ್ಕು ದಿನಗಳ ನಾಟಕ ಶಿಬಿರ ಮತ್ತು ಒಂದು ದಿನದ ಕಲೋತ್ಸವ 
ಆಚರಿಸಲಾಯಿತು. 


sen» 


13 


8. ಮೈಸೂರಿನಲ್ಲಿ ಎರಡು ದಿನಗಳ ಭಾಷಾಂತರ ಕಮ್ಮಟ. 
5. ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮಗಳು 

1. ಬಂಟವಾಳದಲ್ಲಿ ಕೊಂಕಣಿ ಮತ್ತು ತುಳು ಭಾಷಾಬಾಂಧವ್ಕ ಹಾಗೂ ವಿಚಾರ ಸಂ 
ಮತ್ತು ಕವಿಗೋಷ್ಠಿ (ತುಳು ಸಾಹಿತ್ಯ ಅಕಾಡೆಮಿ) 

2. ಕನ್ನಡ-ಕೊಂಕಣಿ-ತುಳು ತ್ರಿವೇಣಿ ಸಂಗಮ ವಿಚಾರ ಸಂಕಿರಣ ಮತ್ತು ಕವಿಗೋಷ್ಠಿ 
(ಮಂಗಳೂರಿನ ಸಂದೇಶ್‌ ಪ್ರತಿಷ್ಠಾನ) 

3. ಕುಂದಾಪುರದಲ್ಲಿ ಸಾಹಿತ್ಯ ಸಮ್ಮೇಳನ, ಜೈಕೊಂಕಣಿ ಪ್ರಕಾಶನ 

4, ಶಿವಮೊಗ್ಗದಲ್ಲಿ ಮಕ್ಕಳ ಸಾಹಿತ್ಯದ ವಿಚಾರ ಸಂಕಿರಣ ನಡೆಸಲಾಯಿತು. (ಕೊಂಕಣಿ 
ಭಾರತಿ) 

5. ಮೂಡಬಿದಿರೆಯಲ್ಲಿ ಸಾಹಿತ್ಯ ಶಿಬಿರ (ಕೊಂಕಣಿ ಲೇಖಕರ ಒಕ್ಕೂಟ ಮಂಗಳೂರು) 

6. ಕೊಂಕಣಿ ಸಹಮಿಲನ-97 (ಮಂಗಳೂರು ಕೊಂಕಣಿ ಭಾಷಾ ಮಂಡಲಿಯೊಂದಿಗೆ) 


6. ಅಕಾಡೆಮಿ ವತಿಯಿಂದ ಪುಸ್ತಕಗಳ ಖರೀದಿ 


1. ಕೊಂಕಣಿ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರೊತ್ಸಾಹಿಸಲು ಲೇಖಕರಿಂದ 50 ಪ್ರತಿಗಳನ್ನು ಖರೀದಿಸಿ 
ಕೊಂಕಣಿ ಭಾಷಕರ ಅಧೀನದಲ್ಲಿರುವ ಕರ್ನಾಟಕದ ಎಲ್ಲಾ ಶಾಲಾಕಾಲೇಜುಗಳ 
ಗ್ರಂಥಾಲಯಗಳಿಗೆ ಉಚಿತವಾಗಿ ವಿತರಣೆ. 


2. ಪುಸ್ತಕ ಮುದ್ರಣಕ್ಕೆ ಅನುದಾನ 14 ಪುಸ್ತಕಗಳು - 88,572-00 ಕ 
ಪುಸ್ತಕ ಮುದ್ರಣಕ್ಕೆ ಅಕಾಡೆಮಿ ವತಿಯಿಂದ ಅನುದಾನವನ್ನು ಬಿಡುಗಡೆ ಮಾಡಿ ಪ್ರೋತ್ಸಾಹ 
ನೀಡಲಾಗಿದೆ. 


7. ಪುಸ್ತಕ, ಕೃತಿಗೆ ಪುರಸ್ಕಾರ 
1. ಶ್ರೀ ಗೌರೀಶ್‌ ಕಾಯ್ಕಿಣಿಯವರ ಕವನ ಸಂಕಲನ "ವೂನಾಕ್ಷಿ' ಪುಸ್ತಕಕ್ಕೆ ಪುರಸ್ಕಾರ. 
2. ಡಾ ಎಡ್ವಡ್‌ ಎಲ್‌. ನಜರೇತರ್‌ರವರ ಕಥಾ ಸಂಕಲನ “ಭೂಮಿ ವೈಕುಂಠಾಂತ್‌' 
ಪುರಸ್ಕಾರ ನೀಡಿದೆ. ಈ ಎರಡು ಕಥಾ ಸಂಕಲನ ಪುಸ್ತಕಗಳಲ್ಲಿ ಮೊದಲನೆ ಪುಸ್ತಕವನ್ನು 
ಕನ್ನಡ ಲಿಪಿಯಲ್ಲೂ ಎರಡನೇ ಗ್ರಂಥವನ್ನು ದೇವನಾಗಿರಿಯ ಲಿಜಿಯಲ್ಲಿ ಪ್ರಕಟಿಸಲು 
ನಿರ್ಧರಿಸಲಾಗಿದೆ. 
8. ಸಂಘ-ಸಂಸ್ಥೆಗಳಿಗೆ ನೀಡಿರುವ ಅನುದಾನ 


1. ದೇರೆಬೈಲ್‌ ಕಲಾಕಾರರು ಮಂಗಳೂರು 
.. ಅಮೆಂಬಾಳ್‌ ಸುಬ್ಬರಾವ್‌ ಪೈ ಸ್ಮಾರಕ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು 
3. ವಿಜ್ಞಾನ ಮೇಳ (ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಡೆಹೆ ಕಾರ್ಯಕ್ರಮ) 
ದ.ಕ. 
4. "ಮಾಂಡ್‌ ಸೋಬಾಣ್‌' ಸಂಸ್ಥೆಯಿಂದ ಜರುಗಿದ "ಪುನವ್‌' ಸಾಂಸ್ಕೃತಿಕ ಕಾರ್ಯಕ್ರಮ. 
5. ಮುಂಬೈನಲ್ಲಿ ನಡೆದ ಕೊಂಕಣಿ ಪರಿಷತ್ತಿನಲ್ಲಿ ಕೊಂಕಣಿ ಕಲಾವಿದರಿಂದ ಸುಗಮ ಸಂಗೀತ 
ಕಾರ್ಯಕ್ರಮ. 


14 


¢ 

6. ಕೊಂಕಣಿ ಭಾಷೆಯನ್ನು ಐಚ್ಛಿಕವಾಗಿ ತೆಗೆದುಕೊಂಡು ವ್ಯಾಸಂಗ ಮಾಡುತ್ತಿರುವ ಸಂತ 
ಅಲೋಶಿಯಸ್‌ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ. 

7. ಅಖಿಲ ಭಾರತ 66ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೊಂಕಣಿ ಕಲಾವಿದರಿಂದ 
ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ. 

8. ಕರಾವಳಿ ಉತ್ಸವದಲ್ಲಿ ಜರುಗಿದ ಕೊಂಕಣಿ ಕಾರ್ಯಕ್ರಮ (Man, ಮತ್ತು ಸುಗಮ 
ಸಂಗೀತ) 

9. ಸ್ಪರ್ಧೆ-97ರಲ್ಲಿ ಕೊಂಕಣಿಯಲ್ಲಿ ಅಭಿನಯ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆ (ಕೊಂಕಣಿ 
ಭಾಷಾ ಮಂಡಳಿ) ಕರ್ನಾಟಕ. 


9. ಚಾಲ್ತಿಯಲ್ಲಿರುವ ಯೋಜನಾ ಕಾರ್ಯಕ್ರಮಗಳು 
l. ಕಾರವಾರ ಜಿಲ್ಲೆಯಲ್ಲಿ ಸದಾಶಿವಘಡದಲ್ಲಿ ಜಾನಪದ ಕಲೋತ್ಸವ 
2. ಹುಬ್ಬಳ್ಳಿಯಲ್ಲಿ ಅಖಿಲ ಭಾರತ ಕೊಂಕಣಿ ನಾಟಕ ಸ್ಪರ್ಧೆ 
3. ಹೊರ ರಾಜ್ಯಗಳಲ್ಲಿ ರೂಪಿಸಿಕೊಂಡಿರುವ ಕಾರ್ಯಕ್ರಮಗಳು 
1. ದೆಹಲಿ ಮತ್ತು ಮದ್ರಾಸ್‌ಗಳಲ್ಲಿ ಸಾಹಿತ್ಯ ಗೋಷ್ಠಿ ಮತ್ತು ಕಲೋತ್ಸವ 
. 2. ಕಾಸರಗೋಡ್‌ನ ಬದಿಯಡ್ಕದಲ್ಲಿ ಕವಿಗೋಷ್ಠಿ. 
4. ಸಾಗರದಲ್ಲಿ ಸಾಹಿತ್ಯ ಗೋಷ್ಠಿ ಮತ್ತು ಸಾಂಸ್ಕೃತಿಕ ಮೇಳ 


= 

Ei 
# 
k 


x 5% ೫ 


15 


¿o » dal 
ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ,ಮಂಗಳೂರು 
ಅಧ್ಯಕ್ಷರು : ಶ್ರೀ ಬಸ್ತಿ ವಾಮನ್‌ ಶೆಣೈ - 
ಸ್ಥಾಯೀ ಸಮಿತಿ ಸದಸ್ಕರು : ಶ್ರೀ ಎರಿಕ್‌ ಒರುಾಾರಿಯೋ 
ಮಂಗಳೂರು og 
: ಪ್ರೊ.ಎಸ್‌.ಎಸ್‌. ವೆರ್ಣೇಕರ್‌ 
ಶಿರಸಿ A 
: ಶ್ರೀ ವಲೇರಿಯನ್‌ ಡಿ'ಸೋಜಾ 
(ವಲ್ಲಿ ವಗ್ಗ) ಮೈಸೂರು 
: ಪ್ರೊ. ಎಲ್‌.ವಿ. ಅಂದ್ರಾಡೆ ' 
ಕಾರವಾರ 
ಸದಸ್ಮರು : ಶ್ರೀ ಬಿ.ವಿ. ಬಾಳಿಗಾ 
ಮಂಗಳೂರು 
: ಶ್ರೀ ವಿ.ಎಸ್‌. ಸೋಂದೆ 
ಶಿರಸಿ 
: ಶ್ರೀಮತಿ ಲತಾ ಯು.ಪೈ 
ಬೆಂಗಳೂರು 


ಅಕಾಡೆಮಿಯಿಂದ ನಾಮಕರಣಗೊಂಡ 
ಸದಸ್ಮರು : ರೆ. ಫಾ! ಮಾರ್ಕ್‌ ವಾಲ್ಡರ್‌" 
ಮೂಡುಬಿದ್ರಿ 
: ಶ್ರೀ ಆರುಣ ಉಭಯಕರ್‌ 
ಕುಮಟಾ 
ರಿಜಿಸ್ಟಾರ್‌ : ಶ್ರೀ ಎಂ. ಎಸ್‌. ಚಂದ್ರಪ್ಪ, ಎಂ.ಎ., 


ಅಧೀಕ್ಷಕರು : ಶ್ರೀ ಹೆಚ್‌. ಸಿ. ರಂಗಪ್ಪ ಬಿ.ಎ, 


16 


x: 


ಈ 


